ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಕೋವಿಡ್‌ ಕಾಯಿಲೆಗೆ ಬಲಿಯಾದವರ ಅಂತ್ಯ ಸಂಸ್ಕಾರ ಕುರಿತು 
ಶ್ರೀ ಬಿ. ಕೆ. ಹರಿಪ್ರಸಾದ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) - 


36 (61) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಕೋವಿಡ್‌ ಕಾಯಿಲೆಗೆ ಬಲಿಯಾದವರ ಮೃತದೇಹಗಳ ಅಂತಿಮ ಸಂಸ್ಕಾರಕ್ಕೆ ಹಲವು ಕಡೆಗಳಲ್ಲಿ ಉಂಟಾದ 


ಸಮಸ್ಯೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ಆ) ಬಂದಿದ್ದಲ್ಲಿ, ಇದಕ್ಕೆ ರೂಪಿಸಲಾದ ಮಾರ್ಗಸೂಚಿಗಳೇನು; 


(ಇ) ಮಾರ್ಗಸೂಚಿಗಳನ್ವಯ ಮೃತದೇಹಗಳ ಅಂತಿಮ ಸಂಸ್ಕಾರ ನಡೆಸದವರ ವಿರುದ್ದ ಕೈಗೊಂಡ ಕ್ರಮಗಳೇನು? 


